ಮರಗಳ ಬಗೆ ಒಂದು ಅಂತರ್‌-ಶಿಸ್ತೀಯ ಪಾಠ 


ಸರಿಯಾ ಅಲಿ 


ಪರಿಸರ ಅಧ್ಯಯನ - ಒಂದು ದೃಷ್ಟಿಕೋನ 


ಮಕ್ಕಳು ಶಾಲೆಗೆ ಶೂನ್ಯ ಅರಿವಿನೊಂದಿಗೆ (ಖಾಅ ಬಳಪ - 
tabula rasa)i ಬರುತ್ತಾರೆಂಬ ವಿಚಾರದಿಂದ ಹೊರಬರಲು 
ಒಂದು ಸಮಾಜವಾಗಿ ಮತ್ತು ಚಿಂತಕರಾಗಿ ನಾವು ಸ್ವಲ್ಲ ಸಮಯ 
ತೆಗೆದುಕೊಂಡಿದ್ದೇವೆ. ಇದನ್ನು ಗುರುತಿಸಿ ಎನ್ಸಿಎಫ್‌, ಎನ್‌ಇಪಿ 
ಮತ್ತು ನಿಪುಣ್‌ ಭಾರತ್‌" ಇವುಗಳ೦ತಹ ವಿವಿಧ ಮಾರ್ಗದರ್ಶಿ 
ದಾಖಲೆಗಳು ತೊಡಗಿಸಿಕೊಳ್ಳುವಂತಹ ಸಮನ್ವಯ ಶಿಕ್ಷಣ- 
ಪಧ್ಧತಿಯಲ್ಲ ಮಕ್ಕಳ ಸ್ಥಳೀಯ ಪರಿಸರದ ಅಗತ್ಯವನ್ನು 
ಒತ್ತಿಹೇಳುತ್ತವೆ. ಸ್ಥಳಆೀಯ ಪರಿಸರವು ಯಾವಾಗಲೂ ಮಕ್ಕಳಗೆ 
ಸುಲಭವಾಗಿ ದಕ್ಷುವ ಆಧಾರಜಂದುವಾಗುತ್ತದೆ ಹಾಗೂ ಅದೇ 


ಮುಂದೆ ದೊಡ್ಡ ವಿಷಯ ಅಥವಾ ಪರಿಕಲ್ಪನೆಯನ್ನು 
ಕಲ್ಪಸಿಕೊಳ್ಳಲು ಸಹಾಯವಾಗುತ್ತದೆ. ಇದು ಅವರಿಗೊಂದು 
ದೃಷ್ಟಿಕೋನವನ್ನು ಒದಗಿಸಿ ಅರ್ಥೈಸುವಿಕೆಯನ್ನು 
ಸುಗಮಗೊಳಸುತ್ತದೆ. 


ಮಕ್ಕಳು ತಮ್ಮ ಸುತ್ತಮುತ್ತಅನ ಸಹಜ ಪರಿಸರವನ್ನು ನೋಡುವ 
ಅಭ್ಯಾಸ ಹೊಂದಿದ್ದರೂ, ಅವರಿಗೆ ಪರಿಸರದ ವಿವಿಧ ಅಂಶಗಳ 
ಪ್ರಾಮುಖ್ಯತೆಯ ಅರಿವನ್ನು ಮೂಡಿಸುವುದಕ್ಕೆ ಶಿಕ್ಷಣವು 
ಪ್ರಚೋದನೆಯಾಗಿ ಒದಗಿಬರುವುದಲ್ಲದೆ ಅದರೆಡೆಗೆ ಅವರಲ್ಲ 
ಒಂದು ಸಂವೇದನೆಯನ್ನು ಮೂಡಿಸುತ್ತದೆ. ಈ ನಿಟ್ಟನಲ್ಲ ಪರಿಸರ 
ಅಧ್ಯಯನದ ಪಾತ್ರವು ಒಂದು ವಿಷಯವಾಗಿ ಮುನ್ನೆಲೆಗೆ 
ಬರುತ್ತದೆ. 3ನೇ ತರಗತಿಯಲ್ಲ ಪರಿಚಲುಸಲಾಗುವ ಈ 
ವಿಷಯದ ಮೂಲ ಉದ್ದೇಶವು ಮಕ್ಕಳಗೆ ಪರಿಸರದೊಂದಿಗೆ 
ಮಾನವ ಸಂಬಂಧಗಳ ಬಗೆಗಿನ ಜ್ಞಾನ, ನೈಸರ್ಗಿಕ ಮತ್ತು 
ಮಾನವ ನಿರ್ಮಿತ ಸಂಪನ್ಮೂಲಗಳ ಬಧ್ದೆ ತಿಆದಕೊಳ್ಳುವುದೂ 
ಸೇರಿದಂತೆ ತಮ್ಮ ಪರಿಸರದ ಕುರಿತು ಆಳವಾದ 
ತಿಕುವಳಕೆಯನ್ನು ಹೊಂದುವುದಕ್ಕೆ ಸಹಾಯ ಮಾಡುವುದು. 4 
ಹಾಗೂ 5ನೆಯ ತರಗತಿಗಳಲ್ಲ. ಮಕ್ಕಳು ತಮ್ಮ ಸುತ್ತಮುತ್ತಅನ 
ಸಹಜ ಪರಿಸರದ ಪ್ರಾಮುಖ್ಯತೆಯನ್ನು ಅರಿಯುವುದರೊಂದಿಗೆ 
ತಮ್ಮ ನಿಕಟತಮ ಪರಿಸರದ ಹೊರಾವರಣದ ಜ್ಞಾನವನ್ನು 
ಅರ್ಥೈಸಿಕೊಳ್ಳಬೇಕೆ೦ದು ಅಪೇಕ್ಷಿಸಲಾಗುತ್ತದೆ. ಠ ವಿಷಯವಾಗಿ 
ಅವರೊಂದಿಗೆ ಆಳವಾಗಿ ತೊಡಗಿಕೊಂಡಾಗ, ಅರಿವು, ಪರಸ್ಪರ 
ಸಂಬಂಧಗಳನ್ನು ತಿಆಯುವುದು, ವಿವಿಧತೆಯನ್ನು 
ಗೌರವಿಸುವುದು ಇವೇ ಮುಂತಾದ ಸಾಮರ್ಥ್ಯಗಳು 
ವೃದ್ಧಿಸುತ್ತವೆ ಎಂದು ನಿರೀಕ್ಷಿಸಲಾಗುತ್ತದೆ. ಈ ವಿಷಯವು 
ಪ್ರಾಯೋಗಿಕ ಹಾಗೂ ಭಾಷಾ ಕಲಕೆ ಮತ್ತು ಇದರೊಂದಿಗೆ 
ಸಮಾಜೋ- ಭಾವನಾತ್ಮಕ ಕೌಶಲಗಳ ಬೆಳವಣಿಗೆಯಂತಹ 
ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದರೂ ಶಾಲೆಗಳಲ್ಲ ಇದನ್ನು 


ಇ 
5 
BR 


ಒಂದು ಸೀಮಿತ ದೃಷ್ಟಿಯಲ್ಲ ಪರಿಗಣಿಸಲಾಗುತ್ತದೆ. ಇತರ 


ವಿಷಯಗಳಗೆ ಆಗುವಂತೆ, ಪಠ್ಯಕ್ರಮವನ್ನು ಪೂರ್ಣ- 
ಗೊಳಸುವುದೇ ಅಂತಿಮ ಗುರಿ ಎಂಬಂತಾಗಿರುವುದು 
ದುರದೃಷ್ಟಕರ. 


ನಾನು ರಾಜಸ್ಥಾನದ ಬಾರ್ಮೆರ್‌ನಲ್ಲ ( ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ನ) ಸಹಾಯಕನಾಗಿದ್ದ ದಿನಗಳಲ್ಲ, ಸರ್ಕಾರಿ 
ಪ್ರಾಥಮಿಕ ಶಾಲೆಯಲ್ಪ್ಲ 4 ಹಾಗೂ 5ನೇ ತರಗತಿಗಳಗೆ ಪಾಠ 
ಮಾಡುತ್ತಿದ್ದೆ. ಮುಖ್ಯವಾಗಿ ಸಹಾಯಹಸ್ತ ನೀಡಬೇಕಾಗಿದ್ದ 
ಕ್ಷೇತ್ರಗಳೆಂದರೆ ಇಂಗ್ಲೀಷ್‌ ಭಾಷೆ ಹಾಗೂ ಮಕ್ಕಳ ಪ್ವಂತ 
ಅಭಿವ್ಯಕ್ತಿ. ಠಈ ವ್ಯಾಪ್ತಿಯನ್ನು ವಿಸ್ತರಿಸಿ. ಅಂತರ್‌ಶಿಸ್ತೀಯ ಭಾಷಾ 
ಕಅಕೆ ಹಾಗೂ ಪರಿಸರದ ಅರಿವನ್ನು ಒಂದು ಪಠ್ಯಕ್ರಮದ 
ಭಾಗವಾಗಿ ರೂಪುಗೊಳಸಿ ಮಕ್ಕಳೊಂದಿಗೆ 
ಕಾರ್ಯಗತಗೊಳಸುವ ರೀತಿಯಲ್ಲ ಕೆಲಸ ಮಾಡಲು 
ಪ್ರಯತ್ನಿಸಿದೆ. ಈ ಲೇಖನವು, ತರಗತಿಯಲ್ಲ ಈ ಪಾಠದ 
ಯೋಜನೆ (lesson plan), ಕಾರ್ಯಗತಗೊಳಸುವಿಕೆ ಹಾಗೂ 
ಅದರ ಅನುಭವವನ್ನು ಹಂಚಿಕೊಳ್ಳುತ್ತದೆ. 


ಹಿನ್ನೆಲೆ 


ಬಾರ್ಮೆರ್‌ ಜಲ್ಲೆಯು ಭಾರತದ ಅತೀ ಪಶ್ಚಿಮ ಭಾಗದಲ್ಲಿದ್ದು 
ಹೆಚ್ಚಾಗಿ ಮರುಭೂಮಿಯನ್ನು ಹೊಂದಿದೆ. ಈ ಪ್ರದೇಶದ 
ನಿವಾಸಿಗಳ ಬಾಆಗೆ ಅನುಕೂಲಕರವೆನಿಸುವ ನೈಸರ್ಗಿಕ 
ಸಂಪನ್ಮೂಲಗಳು ಇಲ್ಲ ಸೀಮಿತ ಪ್ರಮಾಣದಲ್ಲಿದ್ದು. ನೆರಳು ಮತ್ತು 
ವಿವಿಧ ಸಂಪನ್ಮೂಲಗಳನ್ನು ಕೊಡುವ ಮರಗಳನ್ನು ಇಲ್ಲ 
ಪೂಜಸಲಾಗುತ್ತದೆ. 


ನನ್ನ ಪಾಠ ಯೋಜನೆಯು ಮುಖ್ಯವಾಗಿ 'ಮರಗಳು' ಎಂಬ 
ವಿಷಯದ ಬಣ್ಣೆಯೇ ಕೇಂದ್ರಿತವಾಗಿತ್ತು ಹಾಗೂ ಮರಗಳ ಬರ್ದೆ 
ಒಂದು ಸಂವಾದವನ್ನು ಹುಟ್ಟುಹಾಕಿ ನಮ್ಮ ಬದುಕಿನಲ್ಲಿ ಅವುಗಳ 
ಪ್ರಸ್ತುತತೆಯ ಬಣ್ಣೆ ಚರ್ಚ್ಜಸಬೇಕೆಂಬುದು ಧ್ಯೇಯವಾಗಿದ್ದಿತು. 
ಮಕ್ಕಳು ಮರಗಳನ್ನು ಸಂವೇದನಾಶೀಲತೆಯಬುಂದ ಕಾಣುವಂತೆ 
ಅರಿವನ್ನು ಮೂಡಿಸುವುದೂ ಮತ್ತು ಅವುಗಳನ್ನು 
ಸಂರಕ್ಷಿಸುವಂತಹ ಸಂವಾದಕ್ಕೆ ಅವರನ್ನು ತೊಡಗಿಸುವುದೂ 
ಒಂದು ಗುರಿಯಾಗಿದ್ದಿತು. ತರಗತಿ ಕೊಠಡಿಯಲ್ಲೂ ಮತ್ತು 
ಭಾಷಾ ತರಗತಿಯಲ್ಲೂ ಚಟುವಟಕೆ ಆಧಾರಿತ ಕಅಕಾ ಪದ್ಧತಿಗೆ 
ಮಕ್ಕಳು ಕೊನೆಗೂ ಹೊಂದಿಕೊಳ್ಳುತ್ತಿದ್ದಂತೆ ನಾನು ಈ 
ಯೋಜನೆಯನ್ನು ಮಕ್ಕಳಗೆ ಪರಿಚಯುಸಿದೆ. ಕೊಟ್ಟರುವ ಪ್ರಮುಖ 
ಪದಗಳೊಂದಿಗೆ ಇಂದ್ಲೀಷಿನಲ್ಲ ವಾಕ್ಯಗಳ ರಚನೆಯನ್ನು 


A 5] 


[5 


ಪ್ರಾರಂಭಿಸಿ ಮಕ್ಕಳೊಂದಿಗೆ ತೊಡಗಿಕೊಂಡಿದ್ದೆ. ಈ ಹಿನ್ನೆಲೆಯಲ್ಲ 
ಯೋಜನೆ ರಚಿಸುವಾಗ ಪರಿಸರ ಅಧ್ಯಯನ ಮತ್ತು ಇಂದ್ದಿಷ್‌ - 
ಈ ಎರಡರ ಕಅಕಾ ಪರಿಣಾಮಗಳನ್ನೂ ಚಟುವಟಕೆಗಳ 
ಜೊತೆಗೆ ಗಮನದಲ್ಲಟ್ಟುಕೊಂಡಿದ್ದೆ. ಮಕ್ಕಳಗೆ ಅದನ್ನು ಮತ್ತೂ 
ಹತ್ತಿರವೆನಿಸಲು ತರಗತಿಯನ್ನು ಒಂದು ಮರದ ಬುಡದಲ್ಲಿಯೇ 
ಮಾಡಲು ನಿರ್ಧರಿಸಿದೆವು. ಶಾಲೆಯಲ್ಲ ಮಕ್ಕಳೇ ದಿನಂಪ್ರತಿ 
ನೀರೂಡಿಸಿ ಕಾಪಿಡುವ ಹಲವಾರು ಬೇವಿನ ಮರಗಳವೆ. ಆದರೆ 
ಬಾರ್ಮೆರ್‌ ನ ಆ ಸುಡುಖೇಸಿಗೆಯು ನಮ್ಮನ್ನು ಈ ದಿನಗಳಲ್ಲ 
ತರಗತಿ ಕೊಠಡಿಯ ಹೊರಗೆ ಹೋಗದಂತೆ ತಡೆಯುತು. 


ಯೋಜನೆಯ ಜಾರಿ 


ಅಂತರ್‌ ಶಾಸ್ತ್ರೀಯ ಮಾದರಿಯಲ್ಲ ಇದು ನನ್ನು ಮೊದಲ 
ಪ್ರಯತ್ನವಾಧ್ದರಿಂದ ಮರಗಳ ಬಗೆಗಿನ ಅವಧಿಯನ್ನು ಹಲವು 
ಚಟುವಟಕೆಗಳು ಮತ್ತು ಕಲಕಾ ವಿಧಾನಗಳನ್ನೊಳಗೊಂಡ 
ಎರಡು ದಿನಗಳ ತೊಡಗಿಸಿಕೊಳ್ಳುವಿಕೆಯನ್ನಾಗಿ ವಿನ್ಯಾಸ 
ಮಾಡಿದ್ದೆ. 


ಮೊದಲನೆಯ ದಿನ: ಮರಗಳ ಬಣ್ಣೆ ಮಾತನಾಡುವುದು 


ಶಿಕ್ಷಕನಾಗಿ ನನ್ನ ದೊಡ್ಡ ಕಲಕೆ ಎಂದರೆ ತರಗತಿಯಲ್ಲ ಹೆಚ್ಚು 
' ಮಾತು? ಆದಷ್ಟೂ ಒಳ್ಳೆಯದು. ಇದು ಮಕ್ಕಳಗೆ ಅವರ 
ಚಿಂತನೆಗಳು ಮತ್ತು ಎಣಿಕೆಗಳನ್ನು ಹಂಚಿಕೊಳ್ಳಲು ಸಾಕಷ್ಟು 
ಆಸ್ಪದ ನೀಡುವುದಷ್ಟೇ ಅಲ್ಲದೆ ವಿಷಯದ ಬಗೆಗಿನ ಅವರ 
ತಿಳುವಳಕೆಗೆ ತಮ್ಮ ಮಾಲೀಕತ್ವವನ್ನು 
ಸಾಧ್ಯವಾಗುವಂತೆ ಅವರು ವಿಷಯಕ್ಕೆ ಆಪ್ತರಾಗಬಲ್ಲರು. 
ಹಾಗಾಗಿ ಅವರ ದೈನಂದಿನ ಬದುಕಿನ ಭಾಗವಾಗಿ ಮರಗಳನ್ನು 
ಮಕ್ಕಳು ಹೇಗೆ ಕಾಣುತ್ತಾರೆ ಎಂದು ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗುವಂತೆ ಮಾತನಾಡಲು ತೊಡಗಿದೆವು. ಮಕ್ಷಳಗೆ ಈ 
ಕೆಳಗಿನ ಪ್ರಶ್ನೆಗಳನ್ನು ಕೇಳಲಾಯಿತು: 


ಸ್ಥಾಪಿಸಲು 


ನಿಮ್ಮಲ್ಲ ಎಷ್ಟು ಜನರ ಮನೆಯಲ್ಲ ಅಥವಾ ಮನೆಯ ಬಳಯಲ್ಲ 
ಮರಗಳವೆ? 


ಕ್ರೆ ಲ್ಲ ಮಕ್ಕಳು ತಮ್ಮ ಮನೆಯ ಅವರಣದಲ್ಲ 
ಮತ್ತು ಸುತ್ತಮುತ್ತ ಮರಗಳವೆ ಎಂದು ಹೇಆದರು. 


ಅವು ಯಾವ ಮರಗಳು? 
ಪ್ರತಿಕ್ರಿಯೆ: ಬೇವು, ಮುಳ್ಳುಮುಂಬಾಳ (ರೋಹಿಡ) ಅಥವಾ 
ಕಿರುಬನ್ನಿ ( ಖೇಜ್ರ) ( ಬಾರ್ಮೆರ್‌ ನಲ್ಪ ಸಾಮಾನ್ಯವಾಗಿ 
ಕಂಡುಬರುವ ಮರಗಳವು) 


ನಮಗೆ ಮರಗಳು ಏಕೆ ಬೇಕು? 


ಪ್ರತಿಕ್ರಿಯೆ: ಮರಗಳು ನಮಗೆ ನೆರಳು, ಆಮ್ಲಜನಕ, ಉರುವಲು 
ಮತ್ತು ಔಷಧಿಗಳನ್ನು ನೀಡುತ್ತವೆ: ನಾವು ಅವುಗಳ ಕೆಳಗೆ ಆಟ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಚಿತ್ರ 1. ಮರದ ಬುಡದಲ್ಲಿ ಮೀನು 


ಆಡಬಹುದು. ಈ ಸಣ್ಣ ಚಟುವಟಕೆಯು ಸಂದರ್ಭವನ್ನು 
ಹೊಂದಿಸಲು ಹಾಗೂ ಅವರ ತಕ್ಷಣದ ಬದುಕಿಗೆ 
ಹತ್ತಿರವಾಗುವಂತೆ ಮರಗಳ ಅಸ್ತಿತ್ವವನ್ನು ಮಕ್ಕಳು 
ಗುರುತಿಸಿದ್ದನ್ನು ಗಮನಿಸಲು ಸಹಾಯ ಮಾಡಿತು. 


ಚಿತ್ರದ ಕ&ಿದು ಚಿತ್ರಗಳೊಂದಿಗೆ ಓದುವುದು ಮತ್ತು 
ಮಾತನಾಡುವುದು ಮಕ್ಕಳೊಂದಿಗೆ ತೊಡಗಿಕೊಳ್ಳಲು 
ಮತ್ತೊಂದು ಸೃಜನಾತ್ಮಕ ಮಾಧ್ಯಮವಾಗುತ್ತದೆ. ಇದು ಅವರ 
ಕಲ್ಪನಾಶಕ್ತಿಯನ್ನು ರೂಪಿಸಿ, ವ್ಯಾಖ್ಯಾನಿಸುವ ಸಾಮರ್ಥ್ಯವನ್ನು 
ಹೆಚ್ಚಸುವುದಷ್ಟೇ ಅಲ್ಲದೇ ಕಲೆಯು ಅನಂತವಾದದ್ದು 
ಎನ್ನುವುದನ್ನೂ ವಿಶದಪಡಿಸುತ್ತದೆ. ಆರಂಭದ ಸಂವಾದದ 
ನಂತರ ಮುಂದುವರೆದು ಕೆ. ಕೆ. ಬೆನಿಗ್ನಿ ಅವರ 'ಎ ಟ್ರ (A 
Tree) ಎಂಬ ಪುಸ್ತಕವನ್ನು ಹಿದಿದೆವು. ಆ ಪುಸ್ತಕವು 
ಒಂದೊಂದು ಪುಟದಲ್ಲಿ ಒಂದೊಂದು ಸಾಲು ಬರಹವಿರುವ ಚಿತ್ರ 
ಪುಸ್ತಕವಾಗಿದೆ. 


ಚಿತ್ರ 2. ಚಿಪ್ಕೊ ಚಳುವಳಿ 


ಚಿತ್ರಗಕ ವಿಸ್ತಾರವಾದ 5ಹಿದುವಿಕೆಯನ್ನು ಮಕ್ಷಕೊಡನೆ 
ಮಾಡಿದಾಗ ಮರಗಳ ಅಮೂರ್ತ ಆಕಾರಗಳ ಅರ್ಥವನ್ನು 
ಎಲ್ಲರೂ ಸೇರಿ ವಿವರಿಸಿದರು. ವಿಶೇಷವಾಗಿ ಈ ಪ್ರಯೋಗವು 
ಬಹಳ ಆಸಕ್ತಿಕರವಾಗಿತ್ತು. ಏಕೆಂದರೆ, ಅಲ್ಲಯವರೆಗೂ ಅವರ 
ಅರ್ಥೈಸುವಿಕೆಯು ಒಂದೇ ಆಕಾರವುಳ್ಳ ಚಿತ್ರಗಳಗೆ 
ಸೀಮಿತವಾಗಿತ್ತು ಉದಾಹರಣೆಗೆ ಒಂದು ಧ್ವಜ. ಜಲ್ಲೆ. ಮೀನು, 
ಹೂವು ಇತ್ಯಾದಿ. ಈೇ ಪುಸ್ತಕವು ಅವರಿಗೊಂದು ಹೊಸ 
ಅನಾವರಣವನ್ನು ಒದಗಿಸಿತು. ಕೆಲವು ಆಸಕ್ತಿಕರ 
ಸಂಭಾಷಣಿಗಳೂ ಹುಟ್ಟದವು. ಉದಾಹರಣೆಗೆ ಒಂದು ಚಿತ್ರದಲ್ಲಿ. 
ಮರದ ಕೆಳಗೆ ಮೀನುಗಳರುವುದು ಮಕ್ಷಳಗೆ ಗೊಂದಲ ಉಂಟು 
ಮಾಡಿತು. ಆ ಸಂದರ್ಭವನ್ನು ಅರ್ಥಮಾಡಿಕೊಳ್ಳುವ ನಿಟ್ಟನಲ್ಲ 
ನೀರಿನ ಸಂರಕ್ಷಣೆಯಲ್ಲ ಮರಗಳು ಒಂದು ಮುಖ್ಯವಾದ 
ಪಾತ್ರವನ್ನು ವಹಿಸುತ್ತವೆ ಹಾಗೂ ಅದರಿಂದ ಮೀನುಗಳು 
ಬದುಕುತ್ತವೆ ಎನ್ನುವ ವ್ಯಾಖ್ಯಾನಕ್ಕೆ ತಲುಪಿದೆವು. 
ಮುಂದುವರಿದು ಪುಸ್ತಕದಲ್ಲರುವ ಚಿಷ್ಲೊ ಚಳುವಳಯ ಕುರಿತು 
ಒಂದು ಸಣ್ಣ ಪರಿಚಯವನ್ನೂ ನೀಡಲಾಯುತು. ಮಕ್ಕಳಗೆ 
ಚಳುವಳ, ಅದರ ಇತಿಹಾಸ ಹಾಗೂ ಅದರ ಪ್ರಸ್ತುತತೆಯ 
ಕುರಿತು ಹೇಕಲಾಯುತು. 


ಕಲಕೆಯನ್ನು ಪದಗಳಗೆ ಇಆಸುವುದು 


ನಾವು ಈಗಾಗಲೇ ಬರೀ ನಕಲು ಮಾಡದೆ ಬರೆಯುವ 
ಸಾಮರ್ಥ್ಯದ ಮೇಲೆ ಕೆಲಸ ಮಾಡುತ್ತಿದ್ದೆವಾದ್ದರಿಂದ, ಮಕ್ಕಳು 


ಮರಗಳ ಬಗ್ಗೆ ಆ ದಿನ ತಿಆದುಕೊಂಡಿದ್ದನ್ನು ಬರೆಯುವುದಕ್ಕೆ 
ಹೇಳದೆವು. ಹರಕು ಮುರಕು ಹಿಂದಿ ಭಾಷೆಯಲ್ಲಯೇ ಮರಗಳ 
ಪ್ರಾಮುಖ್ಯತೆ ಏನು ಹಾಗೂ ಅನವಶ್ಯಕವಾಗಿ ಅವುಗಳನ್ನು ಏಕೆ 
ಕಡಿಯಬಾರದು ಎಂಬುದನ್ನು ಅವರು ನಾಲ್ಕೈದು ವಾಕ್ಯಗಳಲ್ಲಿ 
ಬರೆಯುವುದಕ್ಕೆ ಪ್ರಯತ್ನಿಸಿದ್ದನ್ನು ಕಂಡು ಅದ್ಭುತವೆಸಿಸಿತು. 


ಎರಡನೆಯ ದಿನ: ಬಣ್ಣದ ಚಿತ್ರ ರಚಿಸೋಣ 


ಮಾತನಾಡುವುದು ಮತ್ತು ಚಿತ್ರಕಥೆ ಹಿದುವುದರೊಡನೆ ಬಣ್ಣದ 
ಚಿತ್ರ ರಚಿಸುವುದು ಮಕ್ಕಳು ತಮ್ಮನ್ನು ತಾವು ಮುಕ್ತವಾಗಿ 
ಅಭವ್ಯಕ್ತಿಗೊಳಸಿಕೊಳ್ಳಲು ಇರುವ ಮತ್ತೊಂದು ಸೃಜನಾತೃಕ 
ಚಟುವಟಕೆ. ಮಾರನೆಯ ದಿನ ಈ ಅವಧಿಯನ್ನು 
ಮುಂದುವರೆಸುತ್ತಾ ಮಕ್ನಳಗೆ ಖಾಅ ಹಾಳೆಗಳು ಮತ್ತು 
ಬಣ್ಣವನ್ನು ನೀಡಲಾಲಯುತು. ಅವರಿಗೆ ಹೆಬ್ಚೆಟ್ಟನ್ನು ಬಣ್ಣದಲ್ಲದ್ದಿ 
ಮರಗಳನ್ನು ರಚಿಸಲು ಹೇಕಲಾಯುತು. ಇದರ ನಂತರ ಅವರು 
ಬರೆದಿದ್ದ ವಾಕ್ಯಗಳನ್ನು ಮತ್ತೆ ಓದಿ. ಕರಿಹಲಗೆಯ ಮೇಲೆ 
ಬರೆಯಲಾದ ವಾಕ್ಯಗಳಲ್ಲರುವ ಹಣ್ಣುಗಳು, ತರಕಾರಿಗಳು, ಸೌದೆ 
ಮುಂತಾದ ಇಂದ್ದಿಷ್‌ ಪ್ರಮುಖ ಪದಗಳನ್ನು 
ಪುನರುಚ್ಚರಿಸಲಾಲಯುತು. ಕೊನೆಯಲ್ಲ ಅವರು ರಜಿಸಿದ ಚಿತ್ರದ 
ಹಿಂಬದಿಯಲ್ಲ ಆ ಪ್ರಮುಖ ಪದಗಳಂ೦ದ ವಾಕ್ಯಗಳನ್ನು ರಚಿಸಲು 
ಅವರಿಗೆ ಹೇಕಲಾಲಯುತು. ಅವರು ರಚಿಸಿದ ವಾಕ್ಯಗಳ ಕೆಲವು 
ಉದಾಹರಣೆಗಳೆಂದರೆ, ಮರಗಳು ನಮಗೆ ಮಾವು, ಬಾಳೆ ಮತ್ತು 
ಸೇಬು ಮುಂತಾದ ಹಣ್ಣುಗಳನ್ನು ನೀಡುತ್ತವೆ: ನಮ್ಮ ಮನೆಯ 
ಮಣ್ಣಿನ ಒಲೆಗಳಗೆ ಬೇಕಾದ ಸೌದೆಯನ್ನು ಮರಗಳು ನೀಡುತ್ತವೆ: 
ಮರಗಳು ನಮಗೆ ನೆರಳು ನೀಡುತ್ತವೆ; ಮರಗಳಂದ ನಮಗೆ 
ತರಕಾರಿಗಳು ದೊರಕುತ್ತವೆ. ಈ ಹಂತದಲ್ಲ ನಾವು ಅವತ್ತಿನ 
ಚಟುವಟಕೆಯನ್ನು ಮುಗಿಸಿದೆವು. 


ಚಿತ್ರ 3. ಮಕ್ಕಳು ಹೆಬ್ಬೆಟ್ಟಿನಿಂದ ಚಿತ್ರ ರಚಿಸಿರುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 67 


68 


ಈ ಕಲಕೆಯನ್ನು ಮುಂದುವರೆಸುತ್ತಾ ಒಂದು ವಾರದ 
ನಂತರ ಮಾವಿನ ಮರ ಮತ್ತು ಹಕ್ಕಿಗಳ ಪಾತ್ರಗಳುಳ್ಳ ಒಂದು 
ಸಣ್ಣ ನಾಟಕವನ್ನು ತರಗತಿಯಲ್ಲ ಆಡಲಾಲಯುತು. ಇಲ್ಲಯೇ 
ತರಗತಿಯಲ್ಪನ ಒಂದು ಮಗುವು ಮರದ ಪಾತ್ರವನ್ನು 
ನಿರ್ವಹಿಸಿತು ಪಾಠ ಯೋಜನೆಗೆ ಇದು ಒಂದು ವಾರದ 
ನಂತರ ಮಾಡಿದ ಒಂದು ಹೊಸ ಸೇರ್ಪಡೆಯಾಗಿತ್ತು ಮತ್ತು 
ವಿಷಯದ ಮೇಅನ ಸಂವಾದವನ್ನು ಮುಂದುವರೆಸಲು 
ಸಹಾಯಮಾಡಿತು. 


ಒಟ್ದಾರೆಯಾಗಿ ಇವು ಪರಿಸರದ ಅರಿವಿನೆಡೆಗೆ ತೊಡಗಿಸಲು 
ಮಾಡಿದ ಚಟುವಟಕೆಗಳಕ ಸಮಗ್ರ ಸಮುಚ್ಛಯವಾಗಿತ್ತು. 
ಒಂದೇ ವಿಷಯವಾಗಿ ಹಲವು ಚಟುವಟಕೆಗಳನ್ನು 
ಒಳಪಡಿಸಿದ್ದರಿಂದ ಪಾಠವು ಆಸಕ್ತಿಕರವಾಗಿಯೂ ಇದ್ದಿತು 
ಮತ್ತು ಮಕ್ಕಳು ಪೂರ್ಣ ಹುಮ್ಯಸ್ಲಿನೊಂದಿಗೆ 
ಚಟುವಟಕೆಗಳಲ್ಲ ಭಾಗವಹಿಸಿದರು. ಅದಕ್ಕಿಂತಲೂ ಹೆಚ್ಚಾಗಿ 
ಪ್ರತಿ ಹಂತದಲ್ಲೂ ಅವರಿಗೆ ಏನು ತಿಆದಿದೆ ಮತ್ತು ಏನನ್ನು 
ರಹಿಸಿದರು ಎನ್ನುವುದರ ಬಣ್ಧೆ ಸಂವಾದ ನಡೆಸಲು ಅವಕಾಶ 
ದೊರಕಿತು. ಇದು ಸಂವಾದದ ಪ್ರಸ್ಲುತತೆಯು 


ಉಳಯುವಂತೆ ಮಾಡಿತು. ಜೊತೆಗೆ ಈ ಯೋಜನೆಯು ಭಾಷೆ 
ಮತ್ತು ಪರಿಸರ ಅಧ್ಯಯನ ಇವೆರಡರ ಕಲಕಾ ಪರಿಣಾಮಗಳ 
ನಿಟ್ಟಿನಲ್ಲೂ ಕೆಲಸ ಮಾಡಿತು. ಸೃಜನಾತ್ಯಕ ಯೋಜನೆಯಿಂದ 
ಪರಿಸರ ಅಧ್ಯಯನದ ಕಲಕೆಯನ್ನು ಆನಂದದಾಯಕವಾಗಿ 
ಮಾಡಬಹುದು ಎನ್ನುವುದನ್ನು ಈೇ ಒಂದು ಅವಧಿಯುಂದ 
ತಿಆದೆನು. ಕೋವಿಡ್‌ - 19ರ ಎರಡನೆಯ ಅಲೆಯು ಅಪ್ಪಳಸಿ 
ಶಾಲೆಗಳು ಮುಚ್ಚುವಂತೆ ಆಗಿರದಿದ್ದರೆ ಮರಗಳ ವಿವರಗಳು 
ಮತ್ತು ಅವುಗಳ ಸಂರಕ್ಷಣೆಯ ವಿಧಾನಗಳ ಸುತ್ತ ಮತ್ತಷ್ಟು 
ಚಟುವಟಕೆಗಳನ್ನು ಒಳಗೊಳ್ಳುವುದರ ಮೂಲಕ 
ಯೋಜನೆಯನ್ನು ನಾನು ಮುಂದಕ್ಕೊಯ್ಯುತ್ತಿದ್ದೆ. ನೀರು. 
ಮಾಲಅನ್ಯ. ಮೊದಲಾದ ವಿಚಾರಗಳನ್ನು ಎತ್ತಿಕೊಂಡು ಸದೃಢ 
ಸಂಬಂಧವನ್ನು ಚರ್ಚಿಸಬಹುದಿತ್ತು. ಪ್ರಾಥಮಿಕ ಶಿಕ್ಷಣದ 
ಕೆಲಸದಲ್ಲ ನಿರತರಾಗಿರುವ ನಮ್ಮಂತಹವರೆಲ್ಲರೂ ಪರಿಸರ 
ಅಧ್ಯಯನದಂತಹ ಪ್ರಮುಖ ವಿಷಯವನ್ನು ಮಕ್ಕಳ ಸಂವೇದನೆ, 
ಸೃಜನಶೀಲತೆ ಮತ್ತು ಪರಿಸರ ಪ್ರಾಮುಖ್ಯತೆಯ ರಹಿಕೆಯನ್ನು 
ಉದ್ದೀಪನಗೊಳಸುವಂತೆ ಯೋಜಿಸಿ, ಅದರಲ್ಲಿ 


ಪುವೃತ್ತರಾಗಬೇಕು ಎಂಬ ನಿಟ್ಷನಲ್ಲ ಈೇ ಅನುಭವವು ಸಾಕಷ್ಟು 
ಪುರಾವೆಯನ್ನು ನೀಡುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಕೊನೆ ಟಿಪ್ಪಣಿ: 

[) 
i: ಟ್ಯಾಬುಲ ರಸ ಎಂಬುದು ಲ್ಯಾಟನ್‌ ಪದಗುಚ್ಛ. ಇದನ್ನು ಆಗಿಂದಾಧ್ಯೆ. ಶುದ್ಧ ಸ್ಥಿತಿ ಎಂದು ಇಂದ್ಲಿಷಿನಲ್ಲ ಅನುವಾದಿಸಲಾಗುತ್ತದೆ. ಈ ಚಿಂತನೆಯ ಪ್ರಕಾರ 
ಪ್ರತಿಯೊಬ್ಬರೂ ಯಾವುದೇ ಅಂತರ್ಗತ ಬೌಧ್ಧಿಕ ವಿಚಾರಗಳಲ್ಲದೇ ಹುಟ್ಟುತ್ತಾರೆ. ಆದ್ದರಿಂದ ಎಲ್ಲ ಜ್ಞಾನವೂ ಅನುಭವ ಅಥವಾ ಗ್ರಹಿಕೆಯಿಂದ ದೊರೆಯುತ್ತದೆ. 


i: ಎನ್‌ ಸಿ ಎಫ್‌: ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 
ಎನ್‌ ಇವಿ: ರಾಷ್ಟ್ರೀಯ ಶಿಕ್ಷಣ ನೀತಿ ೭2೦೭೦ 
ನಿಪುಣ್‌ ಭಾರತ್‌: ಅರ್ಥಬದ್ಧವಾಗಿ ಓದುವ ಮತ್ತು ಸಂಖ್ಯಾಜ್ಞಾನ ಸಾಮರ್ಥ್ಯ ಹೆಚ್ಚಿಸುವ ಒಂದು ರಾಷ್ಟೀಯ ಉಪಕ್ರಮ 


ಸರಿಯಾ ಅಲಿ ಅವರು ರಾಜಸ್ಥಾನದ ಬಾರ್ಮೆರ್‌ನಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇವರು 
ಬೆಂಗಳೂರಿನಲ್ಪರುವ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲಿ ಅಭವೃದ್ಧಿಯಲ್ಲ ಸ್ನಾತಕೋತ್ತರ ಪದವಿಯನ್ನು ಹಾಗೂ ದೆಹಲಅ 
ವಿಶ್ವವಿದ್ಯಾಲಯದ ಮಿರಾಂಡಾ ಹೌಸ್‌ನಲ್ಪ ತತ್ವಶಾಸ್ತ್ರದಲ್ಲ ಬ.ಎ ಪದವಿಯನ್ನು ಪಡೆದಿದ್ದಾರೆ. ಇವರು ಸಾಕ್ಷರತೆಯನ್ನು ಮೀರಿದ ಕಲಕೆ 
ಹಾಗೂ ಶಿಕ್ಷಣದ ಕಲ್ಪನೆಯಲ್ಲ ಅತೀವ ನಂಜಕೆಯನ್ನು ಹೊಂದಿದವರಾಗಿದ್ದು, ಮಕ್ಕಳನ್ನು ತಮಗಾಗಿ ತಾವು ಯೋಚಿಸುವ ವ್ಯಕ್ಷಿತ್ಸ 
ಹೊಂದಿದವರನ್ನಾಗಿ ರೂಪುಗೊಳಸುವುದೇ ಶೇ ಕಲ್ಪನೆಯ ಗುರಿಯಾಗಿರಬೇಕು ಎನ್ನುವವರು. ಇವರನ್ನು 
sariya.ali@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ವಿನಯ ವಿಠಲ್‌ | ಪರಿಶೀಲನೆ: ಶೈಲಜಾ ಜಿ.ಪಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 [Xe) 


